Harikathamruthasara 


€ ಘರಿಕಧಾಮೃತಸಾರ 


ನಾಗರಾಜು ಹಾವೇರಿ, ಪಲ್ಲವೀಪ್ರಿಯ, ಬೆಂಗಳೂರು - 99010 5೨2೭518 


2, ಕರುಣಾಸಂಧಿ 


ಶ್ರವಣ ಮನಕಾನಂದವೀವುದು ಭವಜನಿತ ದುಃಖಗಳ ಕಳೆವುದು 

ವಿವಿಧ ಭೋಗಗಳಿಹಪರಂಗಳಲಿತ್ತು ಕಳೆವುದು ಭುವನಪಾವನನೆನಿಪ ಲಕುಮಿ 
ಧವನ ಮಂಗಳ ಕಥೆಯ ಪರಮೋತ್ಸವದಿ 

ಕಿವಿಗೊಟ್ಟಾಲಿಪುದು ಭೂಸುರರು ದಿನದಿನದಿ ॥ ೧ ॥ 

ಹರಿಕಥೆಯ ಶ್ರವಣವು ಮನಸ್ಸಿಗೆ ಆನಂದವನ್ನು ನೀಡುವುದು. ಸಂಸಾರದಿಂದ 
ಹುಟ್ಟುವ ತಾಪಗಳನ್ನು ಕಳೆಯುವುದು. ಬಗೆಬಗೆಯ ಭೋಗಗಳನ್ನು ಇಹಪರಗಳಲ್ಲಿ 
ಕೊಟ್ಟು ಪಾಲಿಸುವುದು. ಲೋಕಪಾವನವೆನ್ನಿಸುವ ಲಕ್ಷ್ಮೀಪತಿಯಾದ ಶ್ರೀಹರಿಯ 
ಮಂಗಳಕಥೆಯನ್ನು ಭೂಸುರರು ದಿನದಿನದಲ್ಲಿ ಪರಮೋತ್ಸವದಿಂದ ಕಿವಿಕೊಟ್ಟು 


ಆಲಿಸಬೇಕು. 


ಮಳೆಯ ನೀರೋಣಿಯಲಿ ಪರಿಯಲು ಬಳಸರೂರೊಳಗಿದ್ದ ಜನರಾ- 
ಜಲವು ಹೆದ್ದೊರೆಗೊಡೆ ಮಜ್ಜನಪಾನ ಗೈದಪರು 

ಕಲುಷ ವಚನಗಳಾದರಿವು ಬಾಂಬೊಳೆಯ ಪೆತ್ತನ ಪಾದ ಮಹಿಮಾ 
ಜಲಧಿ ಪೊಕ್ಕವರಿಂದ ಮಾಣ್ಣಪರೇ ಮಹೀಸುರರು ॥ 8 ॥ 


By Nagaraju Haveri (Pallavipriya}) www.sumadhwaseva.com Page 1 


Harikathamruthasara 


ಮಳೆಯ ನೀರು ಬೀದಿಯಲ್ಲಿ ಹರಿದಾಗ ಊರೊಳಗಿರುವ ಜನರು ಅದನ್ನು 
ಉಪಯೋಗಿಸುವುದಿಲ್ಲ. ಅದೇ ನೀರು ದೊಡ್ಡ ಪ್ರಹಾವನ್ನು ಸೇರಿಕೊಂಡರೆ, 
ಅದರಲ್ಲಿ ಸ್ನಾನಪಾನಗಳನ್ನು ಮಾಡುವರು. ಅದರಂತೆ ಈ ಕೃತಿಯಲ್ಲಿನ 
उरग > ಕಲುಷವಚನವಾದರೂ ಬಾನಿನ ಹೊಳೆಯಾದ ಗಂಗೆಯನ್ನು ಪಡೆದ 
"ಹರಿಯ ಚರಣಮಾಹಾತ್ಮ್ಯದ ಸಾಗರವನ್ನು ಹೊಕ್ಕಿರುವದರಿಂದ ಭೂಸುರರು 
ವಣಾದಿಗಳನು ಮಾಡದಿರುವರೇ? ಖಂಡಿತವಾಗಿ ಶ್ರವಣಾದಿಗಳು 
ರೆಂದು ಇದರ ಅರ್ಥ 


ul 
प्र 
| 


ಶೃತಿತತಿಗಳಿಗಭಿಮಾನಿ ಲಕುಮೀಸ್ತುತಿಗಳಿಗೆ ಗೋಚರಿಸದಪ್ರತಿ- 
ಹತ ಮಹೆಶ್ರರ್ಯಾದ್ದಖಿಳಸದುಣಗಣಾಂಬೋಧಿ 
ಪತಿದಿವಸ ತನಂಘಖ ಸೇವಾರತಮಹಾತ್ಸರು ಸಂ- 


ಸುತಿಗೆ ವಶನಾಗುವನಿವನ ಕಾರುಣ್ಣಕೇನೆಂಬೆ ॥ 8. ॥ 

ಶ್ರೀಹರಿಯು ಶೃತಿಗಳ ಸಮೂಹಕ್ಕೆ ಅಭಿಮಾನಿಯಾದ ಮಹಾಲಕ್ಷ್ಮೀಯ 
ಸ್ತೋತ್ರ ಗಳಿಗೂ ಸಾಕಲ್ಕೇನ ಗೋಚರಿಸದವನು. ಅಡೆತಡೆಗಳಿರದ, 
ಮಹ್ನೆಶ್ಲರ್ಯವೇ ಮೊದಲಾದ ಸಕಲ ಸದ್ಗುಣಗಳ ಗುಂಪಿಗೆ 
ಮಹಾಸಾಗರದಂತಿರುವ ಅವನು ತನ್ನಪಾದಸೇವಾರತರಾದ ಮಹಾತ್ಮರು 
ಪ್ರತಿದಿವಸದಲ್ಲಿ ಮಾಡುವ ಉತ್ತ ಸ್ತೋತ್ರಗಳಿಗೆ ವಶನಾಗುವನು. ಇವನ 


ಕರುಣೆಗೆ ಏನೆನ್ನುವೆ. 


ಮನವಚನಕತಿದೂರ ನೆನೆ ಮುಸರಿಸಿ ತಿರುಗುವನು ಜಾಹ್ನವಿ- 
ಜನಕ ಜನರೊಳಗಿದು ಜನಿಸುವ ಜಗದುದರ ತಾನು 

ಘನವ ಗಾಂಗೇಯನುತ ಗಾಯನವ ಕೇಳುತ ಗಗನಚರವಾ- 
ಹನ ದಿವೌಕಸರೊಡನೆ ಚರಿಸುವ ಮನೆಮನೆಗಳಲ್ಲಿ ॥ ೪ ॥ 


By Nagaraju Haveri (Pallavipriya) www.sumadhwaseva.com Page 2 


Harikathamruthasara 
ಶ್ರೀಹರಿಯು ಮನಸ್ಸು ಮತ್ತು ಮಾತುಗಳಿಗೆ ಸಾಕಲ್ಯೇನ ಎಂದೂ ನಿಲುಕದವನು. 
ಆದರೆ ತನ್ನನ್ನು ನೆನೆಯುವವರನ್ನು ಅವನು ಅನುಸರಿಸಿ ತಿರುಗುವನು. 
ಗಂಗಾಜನಕನೂ, ಜಗತ್ತನ್ನು ಉದರದಲ್ಲಿ ಧರಿಸಿರುವವನೂ ಆದ ಅವನು 
ಜನರೊಳಗಿದ್ದು ಅವರೊಂದಿಗೆ ತಾನೂ ಜನಿಸುವನು. ಗಂಗಾಪುತ್ರರಾದ ಭೀಷ್ಮರಿಂದ 
ಸ್ತುತಿಸಲ್ಪಟ್ಟ ಅಪಾರಮಹಿಮನಾದ ಅವನು ಭಕ್ತಜನರ ಗಾಯನವನ ಕೇಳುತ್ತಾ 


ಗರುಡವಾಹನನಾಗಿ ದೇವತೆಗಳೊಡನೆ ಮನೆಮನೆಗಳಲ್ಲಿ ಸಂಚರಿಸುವನು. 


ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು 

ನಿಲುವ ನಿಂತರೆ ನಲಿವ ನಲಿದರೆ ಒಲಿವೆ ನಿಮಗೆಂಬ 

ಸುಲಭನೋ ಹರಿ ತನ್ನವರ ನರಘಳಿಗೆ ಬಿಟ್ಟಗಲನು ರಮಾಧವ- 
ನೊಲಿಸಲರಿಯದೆ ಪಾಮರರು ಬಳಲುವರು ಭವದೊಳೆಗೆ ॥ ೫ ॥ 

ಶ್ರೀಹರಿಯು ಭಕ್ತರು ಪರಮ ಭಕ್ತಿಯಿಂದ ಮಲಗಿ ಹಾಡಿದರೆ ತಾನು ಕುಳಿತು 
ಕೇಳುವನು. ಕುಳಿತು ಹಾಡಿದರೆ ನಿಂತು ಕೇಳುವನು. ನಿಂತು ಹಾಡಿದರೆ ನಲಿದು 
ಕೇಳುವನು. ನಲಿದು ಹಾಡಿದರೆ ನಿಮಗೆ ಒಲೆಯುವೆನು ಎನ್ನುವ ಪರಮ 
ಕರುಣಾಳು. ಅವನು ತುಂಬಾ ಸುಲಭನು. ತನ್ನ ಭಕ್ತರನ್ನು ಒಂದರೆಘಳಿಗೆ ಸಹಾ 
ಬಿಟ್ಟಗಲದವನು. ಅಂತಹ ರಮಾಪತಿಯಾದ ಶ್ರೀಹರಿಯನ್ನು ಒಲಿಸಲು ಅರಿಯದೇ 
ಅವಿವೇಕಿ ಜನರು ಸಂಸಾರದೊಳಗೆ ಕ್ಲೇಶಪಡುವರು. 


ಮನದೊಳಗೆ ತಾನಿಪ್ಪ ಮನವೆಂದೆನಿಸಿಕೊಂಬನು ಮನದ ವೃತ್ತಿಗ- 
ಳಮುಸರಿಸಿ ಭೋಗಂಗಳೀವನು ತ್ರಿವಿಧಚೇತನಕೆ 

ರೆ ತನ್ನನೀವನು ತನುವ ದಂಡಿಸಿ ದಿನದಿನದಿ ಸಾ- 
ನವ ಮಾಳ್ಟರಿಗಿತ್ತಪನು ಸ್ಪರ್ಗಾದಿಭೋಗಗಳ | ६ ॥ 


By Nagaraju Haveri (Pallavipriya) www.sumadhwaseva.com Page 3 


Harikathamruthasara 
ಶ್ರೀಹರಿಯು ಮನಸ್ಸಿನೊಳಗೆ ಇದ್ದು ಮನಸ್ಸು ಎಂದೆನಿಸಿಕೊಳ್ಳುವನು. ಮನಸ್ಸಿನ 
ಪ್ರವೃತ್ತಿಗಳನ್ನು ಅನುಸರಿಸಿ ०. ठं, ರಾಜಸ ಮತ್ತು ತಾಮಸ ಎಂಬ ಮೂರು ವಿಧ 
ಚೇತನರಿಗೆ ಭೋಗಗಳನ್ನು ನೀಡುವರು. ಮನಸ್ಸನ್ನು ನೀಡಿದರೆ ತನ್ನನ್ನೆ 
ನೀಡುವನು. ದಿನದಿನದಲ್ಲಿ ದೇಹವ ದಂಡಿಸಿ ಸಾಧನೆ ಮಾಡುವವರಿಗೆ ಸ್ಪರ್ಗಾದಿ 
ಭೋಗಗಳನ್ನು ಕೊಡುವನು 


ಪರಮ ಸತುರುಷಾರ್ಥರೂಪನು ಹರಿಯು ಲೋಕಕೆ ಎಂದು 
ಪರಮಾದರದಿ ಸ ಸನೆಯ ಗ್ಲೆವರಿಗಿತ್ತಪನು ತ 
ಮರೆದು ಧರ್ಮಾರ್ಥಗಳ ಕಾಮಿಸುವರಿಗೆ ನಗುತತಿ ಶೀಘ್ರದಿಂದಲಿ 


ಸುರಪತನಯ ಸುಯೋಧನರಿಗಿತ್ತಂತೆ ಕೊಡುತಿಪ್ಪ ॥ < ॥ 
ಲೋಕಕ್ಕೆ ಪರಮಸತ್ಸುರುಷಾರ್ಥರೂಪನೆಂದು ಪರಮ ಭಕ್ತಿಯಿಂದ ಉತ್ತಮ 


ಉಪಾಸನೆ ಮಾಡುವವರಿಗೆ ಶ್ರೀಹರಿಯು ತನ್ನನ್ನೇ ನೀಡುವನು. ಅದನ್ನು ಮರೆತು 
ದರ್ಮ, ಅರ್ಥಗಳನ್ನು ಬಯಸುವವರಿಗೆ ನಗುತ್ತ ಅತ್ಯಂತ ಶೀಘ್ರದಿಂದ 
ಇಂದ್ರಪುತ್ರನಾದ ಅರ್ಜುನ ಮತ್ತು ದುರ್ಯೋಧನರಿಗೆ ನೀಡಿದಂತೆ 
ನೀಡುತ್ತಿರುವನು 


ಜಗವನೆಲ್ಲವ ನಿರ್ಮಿಸುವ ನಾಲ್ಕೊಗನೊಳಗೆ ತಾನಿದ್ದು ಸಲಹುವ 
ಗಗನಕೇಶನೊಳಿದ್ದು ಸಂಹರಿಸುವನು ಲೋಕಗಳ 

ಸ್ವಗತ ಭೇದವಿವರ್ಜಿತನು ಸರ್ವಗ ಸದಾನಂದ್ಲೆಕ ದೇಹ 
ಬಗೆಬಗೆಯ ನಾಮದಲಿ ಕರೆಸುತ ಭಕುತರನು ಪೊರೆವ ॥೮॥ 


ಶ್ರೀಹರಿಯು ಚತುರ್ಮುಖ ९2८ 236 ನೆಲೆಸಿದು ಎಲಾ ಜಗತನಮು ಸ ಸುವನು. 
ವಿಷ್ಣುರೂಪದಿಂದ ತಾನೇ ಎಲ ವನ ವನು. ವ್ಯೋಮಕೇಶನಾದ ವನಲ್ಲಿ 


ನೆಲೆಸಿದ್ದು ಲೋಕಗಳನ್ನು ಸಂಹರಿಸುವನು. ಅವನು ಸ್ವಗತಭೇದವಿವರ್ಜಿತನು 


By Nagaraju Haveri (Pallavipriya) www.sumadhwaseva.com Page 4 


Harikathamruthasara 


ल 
ಬಗೆಬಗೆಯ ಹೆಸರುಗಳಿಂದ ಕರೆಸುತಾ ಬಕರ ರಕ್ತಿಸುವನು. 


lo] 


ಸರ್ವತ ಇರುವವನು. ಸದಾ ಆನಂದವನೇ ಮುಖಿದೇಹವನಾಗಿ ಉಳ್ಳವನ 


ಒಬ್ಬ © ನಿಂತಾಡುವನು ಮತೊ ಬನಲಿ ನೋಡುವನು ಬೇಡುವ 
ನೊಬನಲಿ ನೀಡುವನು ಮಾತಾಡುವನು ಬೆರಗಾಗಿ 


ಅಬ್ಬರದ ಹೆದ್ದೈವನಿವ ತೆ ರನು ಲೆಕ್ಷಿಸನು ಲೋಕದೊ- 
ಛೊಬನೇ ತಾ ಬಾಧ್ಯ ಬಾಧಕನಾಹ ನಿರ್ಭೀ | 6 ॥ 
ಶ್ರೀಹರಿಯು ಒಬ್ಬನಲ್ಲಿ ನಿಂತು ಆಡುವನು. ಮತ್ತೊಬ್ಬನಲಿ ನಿಂತು ನೋಡುವನು. 
ಇನ್ನೊಬನಲ್ಲಿದ್ದು ಬೇಡುವನು. ಮತ್ತೊಬ್ಬನಲ್ಲಿ >, ನೀಡುವನು. ಬೇರೊಬ್ಬನಲ್ಲಿದ್ದು 
ಬೆರಗಾಗಿ ಮಾತಾಡುವನು. ಅವನು ಅಬ್ಬರದ ಹಿರಿದಾದ ದೈವ ಮೊತ್ತೊಬ್ಬರನ್ನು 
ಎಂದೂ ಲೆಕ್ಷಸದವನು. ಲೋಕದೊಳಗೆ ತಾನೊಬ್ಬನೇ ಬಾಧ,ವ ಕನೂ 


ಆಗಿರುವನು. ಸರ್ವಥಾ ಭಯರಹಿತನು. 


ಶರಣಜನಮಂದಾರ ಶಾಶ್ತತಕರುಣಿ ಕಮಲಾಕಾಂತ ಕಾ 
ಪರಮ ಪಾವನತರ ಸುಮಂಗಳಚರಿತ ಪಾರ್ಥಸಖ 
ನಿರುಪಮಾನಂದಾತ್ಸ ನಿರ್ಗತ ದುರಿತದೇವ ವರೇಣ್ಣನೆಂದಾ- 

ದರದಿ ಕರೆಯಲು ಬಂದೊದಗುವನು ತನ್ನವರ ಬಳಿಗೆ ॥ ೧೦ ॥ 

ಶ್ರೀಹರಿಯು ಭಕ್ತಜನರಿಗೆ ುಂದಾರದಂತೆ ಸರ್ವಾಭೀಷ ಪ್ರದಾಯಕ, ಸದಾ 


ರ, 
£| 
U 

9 


ಒಂದೇರೀತಿ ಇರುವವನು. ಕರುಣಾಳು, ಲಕಿ ನೇಪತಿ, ಅಭೀಷ ವನು ನೀಡುವವನು 
ಸರ್ಮೋತ್ತಮನೂ, ಅತ್ಸಂತ ನಮೂ, ಮಂಗಳಕರವಾದಂತಹ 
ಮಹಿಮೆಗಳನ್ನುಳ್ಳವನೂ, ಪಾಂಡವಸಖನೂ ಸಾಟಿಯಿಲ ದವನೂ, 


ಆನಂದಸ್ವರೂಪನೂ, ಸಕಲದೋಷರಹಿತನೂ, ಕ್ರೀಡಾದಿಗುಣ ವಿಶಿಷ್ಟನೂ, 


By Nagaraju Haveri (Pallavipriya) www.sumadhwaseva.com Page5 


Harikathamruthasara 


ಭ 


0 


ನೀಯನೂ ಎಂದು ತನ್ನ ಭಕ್ತರು ಭಕ್ತಿಯಿಂದ ಕರೆಯಲು ಅವನ ಬಳಿಗೆ 
ದು ಪಾಲಿಸುವನು 


ಜನನಿಯ ಕಾಣದಿಹ ಬಾಲಕ ನೆನೆನೆನೆದು ಹಲಬುತಿರೆ ಕತ್ತಲೆ 
ಮನೆಯೊಳಡಗಿದ್ದವನ ನೋಡುತ ನಗುತ ಹರುಷದಲಿ 

ತನಯನಂ ಬಿಗಿದಪಿ, ರಂಬಿಸಿ ಕನಲಿಕೆಯ ಕಳೆವಂತೆ ಮಧುಸೂ- 

ದನನು ತನವರಿದೆಡೆಗೆ ಬಂದೊದಗಿ ಸಲಹುವನು ॥ ೧೧ ॥ 

ತಾಯಿಯನ್ನು ಕಾಣದಿಹ ಶಿಶುವು ಅ ನೆನೆನೆನೆದು ಹಲುಬುವಾಗ ಕತಲಲೆ 


ಮನೆಯಲ್ಲಿ ಬಚ್ಚಿಟ್ಟುಕೊಂಡು ಅವನನ್ನು ನೋಡುತಾ, ನಗುತಾ ಹರ್ಷದಿಂದ 


ಅವನ ಬಳಿಗೆ ಧಾವಿಸಿ ಬಿಗಿಯಾಗಿ ಅಪ್ಪಿಕೊಂಡು ಸಮಾಧಾನಪಡಿಸಿ ನೋವನ್ನು 
ಪರಿಹರಿಸುವಂತೆ,  ಮಧುಸೂದನನಾದ ಶ್ರೀಹರಿಯು ತನ್ನ ಭಕ್ತರಿದ್ದಲ್ಲಿಗೆ 


ಬಂದೊದಗಿ ಸಲುಹುವನು. 


ಇಟಿಕಲ ಮ ಭಕುತಿಯಿಂದಲಿ ಕೊಟ, ಭಕುತಗೆ ಮೆಚಿ ತನನೆ 

ಕೊಟ್ಟ ಬಡಬ್ರಾಹ್ಮಣನ ಒಪ್ಪಿಡಿಯವಲಿಗಖಿಳಾರ್ಥ 

ಕೆಟ್ಟಮಾತುಗಳೆನದೆ ಚೈದ್ಯನ ಪೊಟ್ಟೆಯೊಳಗಿಂಬಿಟ್ಟ ಬಾಣದ- 

ಲಿಟ, ಭೀಷ್ಣನ ಅವಗುಣಗಳೆಣಿಸಿದನೆ ಕರುಣಾಳು ॥ ೧೨ ॥ 
ಕರುಣಾಳುವಾದ ಶ್ರೀಹರಿಯು ಇಟಿಗೆ ಕಲನು ಭಕ್ಷಿಯಿಂದ ತನಗೆ ಕೊಟ, ಭಕನಿಗೆ 


0 


ಮೆಚಿ ತನನೇ ಕೊಟ. ಬಡ ಬಾಹ್ಮಣನಾದ ಕುಚೇಲನ ಒಂದು ಹಿಡಿ ಅವಲಕಿಗೆ 

ಚ = न्‌ Ww ನತ ` 2, ठ 
ಒಲಿದು ಅಖಿಳ ಪುರುಷಾರ್ಥಗಳನ್ನು ನೀಡಿದ. ಕೆಟ್ಟ ಮಾತುಗಳೆನ್ನದೇ ತನ್ನನ್ನು 
ನಿಂದಿಸಿದ ಶಿಶುಪಾಲನನ್ನು ತನ್ನ ಹೊಟ್ಟೆಯೊಳಗೆ ಆಸರೆ ನೀಡಿ ಉದ್ದರಿಸಿದ. 


ಕರುಣಾಳುವಾದ ಅವ ಬಾಣಗಳಿಂದ ಹೊಡೆದ ಭೀಷ್ಮನ ಅವಗುಣಗಳನ್ನು 
ಎಣಿಸಿದನೇ? 


By Nagaraju Haveri (Pallavipriya) www.sumadhwaseva.com Page 6 


Harikathamruthasara 


ಧನವ ಸಂರಕಿಸುವ ಫಣಿ ತಾನುಣದೆ ಮತ್ತೊಬ್ಬರಿಗೆ ಕೊಡದನು 
ದಿನದಿ ನೋಡುತ ಸುಖಿ ದದಿ ಲಕ್ಷ್ಮೀವಲ್ಲಭನು 
ಪ್ರಣತರನು ಕಾಯ್ಲಿಹನು ನಿಷ್ಠಾಮನದಿ ನಿತ್ಯಾನಂದಮಯ ದು- 


ತಿಮಲ್ಲ ಜಗಕೆಲ್ಲ ॥ ೧೩ ॥ 

ರ್ಪ ಅದನ್ನು ತಾನೂ ಅಭವಿಸದೇ, ಮತೊಬರಿಗೂ 
ನೀಡದೇ ಅನುದಿನದಲ್ಲಿ ನೋಡಿ ಸುಖಪಡುವಂತೆ, ಲಕ್ಷೀಪತಿಯಾದ ಶ್ರೀಹರಿಯು 
ತನಗೆ ಶರಣು ಬಂದ ಭಕ್ತರನ್ನು ಯಾವುದೇ ಪ್ರತಿಫಲದ ಅಪೇಕ್ಲೆಯಿಲ್ಲದೇ 
ಕಾಯುತ್ತಿರುವನು. ಅವನು ಸದಾ ಆನಂದಮಯ, ಅವನು ಎಂದೂ ದುರ್ಜನರ 
ಸೇವೆಯನ್ನು ಮೆಚ್ಚನು. ಜಗತ್ತಿನಲ್ಲಿ ಅವನಿಗೆ ಸಾಟಿಯಾದವರೇ ಇಲ್ಲ. 

ಬಾಲಕನ ಕಲಭಾಷೆ ಜನನಿಯು ಕೇಳಿ ಸುಖಪಡುವಂತೆ ९६, ९९- 

ಲೋಲ ಭಕುತರ ಮಾಡುತಿಹ ಸಂಸುತಿಗೆ ಹಿಗ್ಗುವನು 

ತಾಳೆ ತನ್ನವರಲ್ಲಿ ಮಾಡುವ ಹೇಳನವ ಹೆದ್ದೆವ ವಿದುರನ 

ಆಲಯದಿ ಪಾಲುಂಡು ಕುರುಪನ ಮಾ ಕೊಂಡ ॥ ೧೪ ॥ 

ಚಿಕ್ಕ ಮಗುವಿನ ತೊದಲು ನುಡಿಯನ್ನು ತಾಯಿ ಕೇಳಿ ಆನಂದಪಡುವಂತೆ 
ಲಕ್ಷ್ಮೀಲೋಲನಾದ ಶ್ರೀಹರಿಯು ತನ್ನ ಭಕ್ತರು ಮಾಡುತ್ತಿರುವ ಉತ್ತಮ 
ಸ್ತೋತ್ರಕ್ಕೆ ಒಲೆಯುವನು. ಅವನು ತನ್ನ ಭಕ್ತರಲ್ಲಿ ಮಾಡುವ ಅವಹೇಳನವನ್ನು 


ಸಮ. ಹಿರಿಯ ದೈವವಾದ ಅ ವಿದುರನ ಮನೆಯಲ್ಲಿ ಪಾಲುಂಡು ಕೌರವರ 
ಒಡೆಯನಾದ ದುಯೋೋಧನನ ಮಾನವನು ಕಳೆದ 
ಸ್ಮರಿಸುವವರಪರಾಧಗಳ ತಾ ಸ್ಮರಿಸ ಸು ಲೇಷ್ಟಪ್ರದಾಯಕ 
ಮರಳಿ ತನಗರ್ಪಿಸಲು ಕೊಟ್ಟದನಂತಮಡಿ ಮಾಡಿ 
ಪರಿಪರಿಯಲಿಂದುಣಿಸಿ ಸುಖಸಾಗರದಿ ಲೋಲ್ಲಾಡಿಸುವ ಮಂಗಳ- 
ಚರಿತ ಚಿನ್ನಯಗಾತ ಲೋಕಪವಿತ ಸುಚರಿತ ॥ ೧೫ ॥ 


By Nagaraju Haveri (Pallavipriya}) www.sumadhwaseva.com Page 7 


Harikathamruthasara 


ಹರಿಯು ತನ್ನನ್ನು ಸ್ಮರಿಸುವವರ ಅಪರಾಧಗಳನ್ನು ತಾನು ಸ್ಮರಿಸನು. 
ಸಕಲೇಷ್ಟಗಳನ್ನು ನೀಡುವ ಅವನು ತಾನು ಕೊಟದನು ಮರಳಿ ತನಗರ್ಪಿಸಲು 
ಅದನ್ನು ಅನಂತ ಪಟು, ಮಾಡಿ ಭಕ ರಿಗೆ ನೀಡಿ ಬಗೆಬಗೆಯಲ್ಲಿ ಅವರಿಗೆ ಉಣಿಸಿ 
ಸುಖಸಾಗರದಲಿ ಒಓಲಾಡಿಸುವನು. ಅವನು ುಂಗಳಚರಿತ್ರ. ಜ್ಞಾನಮಯದೇಹನು, 


ಲೋಕಪವಿ ತ್ರ ಮತ್ತು ಸುಚರಿತ್ರ. 


ಲ 
ತಾನ ಸಜಿಸುವ ಪಾಲಿಸುವ ಮೊದಲಾದನಿಳ ಲೋಕ 
ಸಾನದಲಿ ವಸತ ವರನಿಟ್ಟಾ ದಬಡಿಸುವನು ॥ (£ I 
ಶ್ರೀಹರಿಯು ಎಷ್ಟು ಕರುಣಾನಿಧಿಯೋ ಮತ್ತೆಷ್ಟು ಭಕ್ತಾಧೀನನೋ, ಇವನ ಲೀಲೆ 
ಇನ್ನೆಷ್ಟು ಬಗೆಯದೋ ಅವನು ತನ್ನ ಇಚ್ಛಾ ಮಾತ್ರದಿ ದಲೇ ಜಗತನು ತಾನೇ 
ಸೃಷ್ಠಿಸುವನು, ಸಂರಕಿ ಸುವನು ತನ್ನವರನ್ನು ವೆಕುಂಠ ಮೊದಲಾದ ಸಕಲ 


ಲೋಕ ಸ್ಟಾ ದಲಿ ಟು, ಅನಂದಪಡಿಸುವನು 


ಜನಪ ಮೆಚ್ಚಿದರೀವ ಧನವಾಹನ ವಿಭೂಷಣ ವಸನ ಭೂಮಿಯ 
ತನು ಮನೆಗಳಿತ್ತಾದರಿಪರುಂಟೇನೋ ಲೋಕದೊಳು 
ಅನವರತ ನೆನೆವವರನಂತಾಸನವೆ ಮೊದಲಾದಾಲಯದಲಿ- 
ಟ್ರೀಖುಗಲಂದದಲ ರ ವಶನಾಗುವ ಮಹಾಮಹಿಮ ॥ ೧೭ ॥ 
ಮೆಚಜಿದರೆ ಧನವ म 
ವಸ್ಪವನ್ನೂ, ಭೂಮಿಯನ್ನೂ २९८ ९.१९) . ಆದರೆ ತನ ದೇಹ, ಮನೆಗಳನೇ ನಿ 


ಆದರಿಸುವರು ಲೋಕದಲ್ಲಿ ಇರುವರೇ? ಶ್ರೀಹರಿಯು ತನ್ನನ್ನು 


ध 


ವಾಹನವನ್ನೂ, ಬಗೆಬಗೆಯ ಭೂಷಣಗಳನ್ನೂ, 


२. 
ತಿ 
© 


By Nagaraju Haveri (Pallavipriya) www.sumadhwaseva.com Page 8 


Harikathamruthasara 
ನೆನೆಯುವವರನ್ನು ಅನಂತಾಸನ ಮೊದಲಾದ ತನ್ನ ಮಂದಿರಗಳಲ್ಲಿರಿಸಿ, ಅವರಿಗೆ 
ಭೃತ್ಯನಂತೆ ವಶನಾಗುವ ಮಹಾಮಹಿಮನಾಗಿರುವನು. 
ಭುವನಪಾವನಚರಿತ ಪುಣ್ಯಶ್ರವಣಕೀರ್ತನ ಪಾಪನಾಶನ 
ಕವಿಭಿರೀಡಿತ ಕೈರವದಳಶ್ಯಾಮ ನಿಸ್ಪೀಮ 
ಯುವತಿ ವೇಷದಿ ಹಿಂದೆ ಗೌರೀಧವನ ಮೋಹಿಸಿ ಕೆಡಿಸಿ ಉಳಿಸಿದ 


ल ಗಾ 


ಇ ಮಾಯವ ಗೆಲುವನಾವನು ಈ ಜಗತ್ತಯದಿ ॥ ೧೮ ॥ 

ಶ್ರೀಹರಿಯು ಲೋಕಗಳನ್ನೇ ಪಾವನಗೊಳಿಸುವ ಪುಣ್ಯ ಚರಿತ್ರನು. ಪುಣ್ಯ ನೀಡುವ 
ಶ್ರವಣ ಹೊಂದಿದವನು. ಪುಣ್ಯ ನೀಡುವ ಕೀರ್ತನೆ ಉಳ್ಳವನು. ಪಾಪನಾಶಕನು. 
ಜ್ಞಾನಿಗಳಿಂದ ಸ್ತುತ್ಯನು. ಕನ್ನೈದಿಲೆಯಿಂದ ಶ್ಯಾಮಲವರ್ಣನು. ಪರಿಮಿತಿ 
ಇಲ್ಲದವನು. ಅವನು ಹಿಂದೆ ಮೋಹಿನಿ ವೇಷದಿಂದ ಗೌರೀಪತಿಯಾದ ಶಿವನನ 
ಮೊಹಗೊಳಿಸಿ, ಕೆಡಿಸಿ ಉಳಿಸಿದನು.. ಈ ಮೂರು ಲೋಕದಲ್ಲಿ ಇವನ 


ವವವು ಯಾವನು? 


ಪಾಪಕರ್ಮವ ಸಹಿಸುವರೆ ಲಕ್ಷ್ಮೀಪತಿಗೆ ಸಮರಾದ ದಿವಿಜರ- 

ನೀ ಪಯೋಜಭವಾಂಡದೊಳಗಾವಲ್ಲಿ ನಾ ಕಾಣೆ 

ಗೋಪ ಗುರುವಿನ ಮಡದಿ ಭೃಗು ನಗಚಾಪ ಮೊದಲಾದವರು ಮಾಡ್ತ ಮ 
ಹಾಪರಾಧಗಳೆಣಿಸದನೆ ಕರುಣಾಸಮುದ್ರ ಹರಿ ॥ ೧೯ ॥ 
ಪಾಪಕರ್ಮವನ್ನು ಸಹಿಸುವಲ್ಲಿ ಲಕ್ಸ್ಮೀಪತಿಯಾದ ಶ್ರೀಹರಿಗೆ ಸಮರಾದ 
ದೇವತೆಗಳನ್ನು ಈ ಬ್ರಹ್ಮಾಂಡದೊಳಗೆ ಎಲ್ಲಿಯೂ ನಾನು ಕಾಣೆನು. ಗೋಪ, 
ಗುರುವಿನ ಮಡದಿ, ಭೃಗು, ನಗಚಾಪನಾದ ಶಿವ ಮೊದಲಾದವರು ಮಾಡಿದ 


ಮಹಾಪರಾಧಗಳನ್ನು ಅವನು ಎಣಿಸಿದನೇ? ಅವನೇ ಕರುಣಾಸಮುದ್ರ ಶ್ರೀಹರಿ. 


By Nagaraju Haveri (Pallavipriya) www.sumadhwaseva.com Page9 


Harikathamruthasara 


ಅಂಗುಟಾಗ್ರದಿ ಜನಿಸಿದ ಮರತರಂಗಿಣಿಯು ಲೋಕತ್ರಯಗಳಘ 
ಹಿಂಗಿಸುವಳವ್ಯಾಕೃತಾಕಾಶಾಂತವ್ಯಾಪಿಸಿದ ಇಂಗಡಲಮಗಳ್ರೆಡೆಯನಂ 
ಗೋಪಾಂಗಗಳಲಿಪ್ಪ ಮಲನಚಿತ 

ಸುಮಂಗಳಪ್ರದ ನಾಮ ಪಾವನಮಾಳ್ಸದೇನರಿದು ll ೨೦ ॥ 

ಶ್ರೀಹರಿಯ ಪಾದದ ಹೆಬ್ಬರಳ ತುದಿಯಿಂದ ಹುಟ್ಟಿದ ದೇವನದಿಯಾದ ಗಂಗೆಯು 
ಮೂರು ಲೋಕಗಳ ಪಾಪಗಳನ್ನು ಪರಿಹರಿಸುವಳು. ಅವ್ಯಾಕೃತಾಕಾಶದ 
ಕೊನೆಯವರೆಗೂ ವ್ಯಾಪಿಸಿರುವ ಆ ಲಕ್ಸ್ಮೀಪತಿಯಾದ ಶ್ರೀಹರಿಯ ಅಂಗ 


ರ್ಮಲವಾದ ಅನಂತ ಸನ೦ಂಗಲವನ 


ಉಪಾಂಗಗಳಲಿ ಇವರು ನಿ > 
~ [J ल 


ವ 
ಕರುಣಿಸುವಂತಹ ನಾಮಗಳು ಪಾವನ ಮಾಡದಿರುವದೇ? 


ಕಾಮಧೇನುಸುಕಲ್ಪತರು ಚಿಂತಾಮಣಗಳಮರೇಂದ್ರಲೋಕದಿ 
ಕಾಮಿತಾರ್ಥಗಳೀವವಲ್ಲದೇ ಸೇವೆ ಮಾಳ್ಬರಿಗೆ 

ಶ್ರೀಮುಕುಂದನ ಪರಮಮಂಗಳ ನಾಮ ನರಕಸ್ಥರನು ಸಲಹಿತು 
ಪಾಮರರ ಪಂದಿತರೆನಿಸಿ ಪುರುಷಾರ್ಥ ಕೊಡುತಿಹುದು ॥ ೨೧ ॥ 


ಸ್ವರ್ಗಲೋಕದಲ್ಲಿ ಕಾಮಧೇನು, ಕಲ್ಪತರು ಮತ್ತು ಜಿಂತಾಮಣಿಗಳು ತಮ್ಮ 
ಸೇವೆಯನ್ನು ಮಾಡುವವರಿಗೆ ಕಾಮಿತಾರ್ಥಗಳನ್ನು ಕೊಡುತ್ತವೆ. ಇತರರಿಗಲ್ಲ. 
ಆದರೆ ಮೋಕ್ಸದಾಯಕನಾದ ಶ್ರೀಹರಿಯ ಪರಮ ಮಂಗಳನಾಮ 
ನರಕದಲಿದವರನೂ ರಕಿಸಿತು. ९४६ ८252 ಜ್ಞಾನಿಗಳೆನ್ನಸಿ ಪುರುಷಾರ್ಥವನು 

~ € ल्‌ ० ॥ 40 ल ೯೧ ल. ल्‌ 
ಕೊಡುತ್ತಿರುವುದು. 


ಮನದೊಳಗೆ ಸುಂದರ ಪದಾರ್ಥವ ನೆನೆದು ಕೊಡೆ ಕೈಕೊಂಡು ಬಲು ನೂ 
ತನ ಸುಶೋಭಿತಗಂಧಸುರಸೋಪೇತ ಫಲರಾಶಿ 
ದ್ಯುನದಿನಿವಹಗಳಂತೆ ಕೊಟ್ಟವರನು ಸದಾ ಸಂತೈಸುವನು ಸ- 


By Nagaraju Haveri (Pallavipriya}) www.sumadhwaseva.com Page 10 


Harikathamruthasara 
ದ್ದು ಣವ ಕದ್ದ ರಘವ ಕದಿವನು ಅನಘನೆಂದೆನಿಸಿ ॥ ೨೨ ॥ 
ಮನಸ್ಸಿನಲ್ಲಿ ಸುಂದರ ಪದಾರ್ಥಗಳನ್ನು ನೆನೆದು ಅದನ್ನು ಸಮರ್ಪಿಸಿದರೇ 
ಶ್ರೀಹರಿಯು ಅವುಗಳನ್ನು ಸ್ತೀಕರಿಸಿ ಅತ್ಯಂತನೂತನವಾದ, ಕಂಗೊಳಿಸುವಂತಹ 


ಗಂಧ, ಈಸ ಮೊದಲಾದವುಗಳಿಂದ ಕೂಡಿದ ಫಲರಾಶಿಯನ್ನು 
ಗಂಗಾಪ್ರವಾಹಗಳಂತೆ ಕೊಟ್ಟು ಅಂತಹಾ ಭಕ್ತರನ್ನು ಸದಾ ಸಂರಕ್ಷಿಸುವನು. 
ಸದ್ದುಣವನ್ನು ಕದ್ದವರ ಪಾಪವನ್ನು ಶ್ರೀಹರಿಯು ತಾನು ಸ್ವತಃ ಅನಘನೆಂದೆನಿಸಿ 


ಚೇತನಾಚೇತನವಿಲಕ್ಸಣ ನೂತನಪದಾರ್ಥದೊಳಗೆ ಬಲು 
ನೂತನತಿಸುಂದರಕೆ ಸುಂದರ ರಸಕೆ ರಸರ 
ಜಾತರೂಪೋದರ ಭವಾದ್ಮ್ಧರೊಳಾತತಪ್ರತಿಮ ಪ್ರಭಾವ ಧ- 
ರಾತಳದೊಳೆಮ್ಲೊಡನೆಯಾಡುತಲಿಪ, ನಮ್ಮಪ ll ೨೩ ॥ 

ಶ್ರೀಹರಿಯು ಸಕಲ ಚೇತನಗಳಿಗಿಂತಲೂ, ಅಚೇತನಗಳಿಗಿಂತಲೂ ಅತ್ಪಂತ 


ವಿಲಕ ಣನಾದವನು. ಅತ್ನಂತ ನೂತನಪದಾರ್ಥಗಳೊಳಗೂ ಅತ್ನಂಅ ನೂತನನು 
ಅತಿ ಸುಂದರ ಪದಾರ್ಥಗಳಲ್ಲೂ ಶ್ರೀಹರಿಯು ಅತ್ಯಂತ ಸುಂದರನು. ಶ್ರೀಹರಿಯು 
ಸಕಲ ರಸಗಳಿಗೂ ಅತ್ಯಂತ ಶ್ರೇಷ್ಠ ರಸರೂಪನು. ಶ್ಲೀಹರಿಯು ಹಿರನ್ನಗರ್ಭನಾದ 
ಬ್ರಹ್ಮ, ಶಿವ ಮೊದಲಾದವರೊಳಗೆ ವ್ಯಾಪಿಸಿರುವ ಅನುಪಮ ಸಾಮರ್ಥವುಳ ವನು 
ನಮಗೆಲ್ಲರಿಗೂ ಜನಕನು. ಈ ಭೂಮಿಯಲ್ಲಿ ಶ್ರೀಹರಿಯು ನಮ್ಮೊಂದಿ 


ವಿಹರಿಸು 3, ರುವನು 


ತಂದೆತಾಯ್ದಳು ತಮ್ಮ ಶಿಶುವಿಗೆ ಬಂದ ಭಯಗಳ ಪರಿಹರಿಸಿ ನಿಜ 
ಮಂದಿರದಿ ಬೇಡಿದುದನಿತಾ ದರಿಸುವಂದದಲಿ 
ಹಿಂದೆಮುಂದೆಡ ಬಲದಿ ಒಳಹೊರಗಿಂದಿರೇಶನು ತನವರನೆಂ- 


By Nagaraju Haveri (Pallavipriya) www.sumadhwaseva.com Page 11 


Harikathamruthasara 
ದೆಂದು ಸಲಹುವ ಆಗಸದವೋಲೆತ್ತ ನೋಡಿದರು ॥ ೨೪ ॥ 
ತಂದೆ ತಾಯಿಗಳು ತಮ್ಮ ಮಗುವಿಗೆ ಬರುವ ಭಯಗಳನ್ನು ಪರಿಹರಿಸಿ ತಮ್ಮ 
ಮನೆಯಲ್ಲಿ ಅದು ಬೇಡಿದುದನ್ನು ನೀಡಿ ಆದರದಂತೆ ಕಾಣುವಂತೆ 
ಇಂದಿರಾಅತಿಯಾದ ಶ್ರೀಹರಿಯು ತನ್ನ ಭಕ್ತರ ಕಾಶದಂತೆ ಹಿಂದೆ, ಮುಂದೆ, 
ಎಡ, ಬಲಗಳಲ್ಲಿ, ಒಳ, ಹೊರಗೆ ಸದಾ ಲ್ಲಿ ನೋಡಿದರೂ ಕಾಪಾಡುತ್ತಿರುವನು 


ಒಡಲ ನೆಳಲಂದದಲಿ ಹರಿ ನಮ್ಮೊಡನೆ ತಿರುಗುವ ಒಂದರೆಕ್ಟಣ 

ಬಿಡದೆ ಬೆಂಬಲನಾಗಿ ಭಕಾಧೀನನೆಂದೆನಿಸುವನು 

ತಡೆವ ದುರಿತೌಘಗಳ ಕಾಮದ ಕೊಡುವ ಸಕಲೇಷ,ಗಳ ಸಂತತ 

ನಡೆವ ನಮ್ಮಂದದಲಿ ನವಸುವಿಶೇಷ ಸನ್ಮಹಿಮಾ ॥ ೨೫ ॥ 

ಶ್ರೀಹರಿಯು ನಮ್ಮೊಂದಿಗೆ ದೇಹದ ನೆರಳಿನಂತೆ ಒಂದರೆಕ್ಟಣವೂ ಬಿಡದೇ 


ಬೆಂಬಲವಾಗಿದ್ದು ಭಕ್ಲಾಧೀನ ಎಂದೆನಿಸಿ ತಿರುಗುತ್ತಿರುವನು. ಶ್ರೀಹರಿಯು 
ದುರಿತರಾಶಿಗಳನ್ನು ಪರಿಹರಿಸುವನು. ಕಾಮನೆಗಳನು ನೀಡುವ ಶೀಹರಿಯು ನಮ 
ಸಕಲೇಷ್ಟಗಳನ್ನೂ ಸದಾ ಪೂರೈಸುತ್ತಿರುವನು. ಸರ್ವತ್ರಾವ್ಮಾಪ್ಪನು. ಬಗೆಬಗೆಯ 
ವಿಶೇಷಗಳಿಂದ ಕೂಡಿದ ಅಪಾರರಹಿತನೂ ಆದ ಶ್ರೀಹರಿಯು ಸದಾ ನಮ್ಮ 
ಜೊತೆಗೆ ಅನುಕೂಲವಾಗಿಯೇ ಇರುವನು. 


ಚ ‹ 
cl 
बरी 
(©) 
38 
aL 
६4. 
CL 
GL 
3 
po 
( ls st 
ध 
[क| 
GL 
६1. 
(च 


ಕೊಟು ಕಾವನು ಸಕಲ ಸೌಖ*ವನಿಹಪರಂಗಳಲಿ ॥ 2೬ 1 
ಸಾರ ಪಾಶದಿಂದ ಕಟಿ ಹಾಕುವನು. ಇವನು 


९ 
a) 
61 
©) 
4 
GL 
iol 
| 
£> 
ट, 
| 
४ ९ 
ಸೃ 
२ 


ಬಹು ಕಠಿಣ. ಸಜ್ಜನರಿಗೆ ಇಷ್ಟನಾಗಿ ಇರುವವನು ಎಂದು ತಿಳಿದು ಉತ್ತಮ 


By Nagaraju Haveri (Pallavipriya) www.sumadhwaseva.com Page 12 


Harikathamruthasara 


ಭಕ್ತಿಯೆಂಬ ಪಾಶದಿಂದ ತನ್ನನ್ನು ಕಟ್ಟುವವರ ಸಂಸಾರದ ಕಟ್ಟನ್ನು ಬಿಡಿಸುವನು. 


ಶ್ರೀಹರಿಯು ಸಿಟ್ಟು ಮಾಡಿಕೊಳು ९. ಕಾಮದನಾದ ಶೀಹರಿಯು ಸಕಲ 


(९ 


ಸೌಕ್ಯಗಳನ್ನು ಇಹಪರಗಳಲ್ಲಿ ಕೊಟ್ಟು ಸಲಹುವನು 


ಕಣ್ಣಿಗೆವೆಯಂದದಲಿ ಕೈ ಮೈ ತಿಣ್ಣೆಗೊದಗುವ ತೆರದಿ ಪಲ್ಲಳು 
ಪಣ್ಣುಘಲಗಳನಗಿದು ಜಿಹ್ರೆಗೆ ರಸವನೀವಂತೆ 

ಪುಣ್ಯಫಲಗಳನೀಡುವುದಕೆ ನುಡಿವೆಣ್ಣಿನಾಣ್ಮಂಡದೊಳು ಲಕ್ಷ್ಮಣ 

ನಣ್ಣನೊದಗು ಭಕ ರವಸರರಮರಗಣ ॥ ೨೭ ॥ 

ಕಣ್ಣುಗಳಿಗೆ ರೆಪ್ಪೆಗಳಂತೆ, ಕೈ ಮೈ ತಿನಿಸಿಗೊದಗುವ ರೀತಿಯಲ್ಲಿ ಹಲ್ಲುಗಳಲ್ಲಿ 
ಪಕ್ಷವಾದ ಫಲಗಳನಗಿದು ನಾಲಿಗೆಗೆ ರಸವನ್ನು ನೀಡುವಂತೆ, ठ्‌). ಫಲವನು 
ನೀ ತೆ ಬಹ್ನಾಂಡದಲ್ಲಿ ಲಕ ಅಣ್ಣನಾದ ಮನಾದ ಶ್ರೀಹರಿಯು 
ಭಕ್ತರ ರಕ್ಷಣೆಯ ಪ್ರಸಂಗ ಒದಗಿದಾಗಲೆಲ್ಲಾ ದೇವತೆಗಳ ಸಮೂಹದೊಂದಿಗೆ 


ಬಂದೊದಗುವನು 


= ~ 


(CP 
^2 


ಕೊಟ ದನು ಕ್ಲೆಗೊಂಬರಕ ಣ ९१६३. 7९ ತನ್ನವರ ದುರಿತಗ 

ಛಟ್ಟುವನು ದೂರದಲಿ ದುರಿತಾರಣ್ನ್ಣಪಾವಕನು 

६३६३, ಬೆನಲಿ ಹೊರಿಸಿದವರೊಳು ಸಿಟು, ಮಾಡಿದನೇನೋ ಹರಿ ಕಂ 

ಗೆಟ್ಟ ಸುರರಿಗೆ ಸುಧೆಯನುಣಿಸಿದ ಮುರಿದನಹಿತರನಾ ॥ ೨೮ ॥ 

ಶ್ರೀಹರಿಯು ತನಗೆ ಸಮರ್ಪಿಸಿದನ್ನು ಸ್ವೀಕರಿಸುವನು. ತನ್ನ ಭಕ್ತರನ್ನು ಅರೆಕ್ಟಣವೂ 
ಬಿಟ್ಟಗಲನು. ಅವರ ದುರಿತಗಳನ್ನು ದೂರಕ್ಕೆ ಅಟ್ಟುವನು. ಶ್ರೀಹರಿಯು 
ದುರಿತವೆಂಬ ಅರಣ್ಯಕ್ಕೆ ಕಾಡ್ಗಿಚ್ಚಿನಂತೆ ಮಾರಕನು. ಬೆಟ್ಟವನ್ನು ತನ್ನ ಮೇಲೆ 
ಹೊರಿಸಿದ ದೇವತೆಗಳ ಬಗ್ಗೆ ಶ್ರೀಹರಿಯು ಕೋಪಗೊಂಡನೇ? ಬದಲಾಗಿ 


By Nagaraju Haveri (Pallavipriya) www.sumadhwaseva.com Page 13 


Harikathamruthasara 


ದಿಕ್ಕುತೋಚದಿದ್ದ ಸುರರಿಗೆ ಅಮೃತವನ್ನು ಉಣ್ಣಿಸಿ ಅವರ ವಿರೋಧಿಗಳಾದ 
ಅಸುರರನ್ನು ಸಂಹರಿಸಿದನು. 


ಖೇದ ಮೋದ ಜಯಾಪಜಯ ಮೊದಲಾದ ದೋಷಗಳಿಲ್ಲ ६३८ 0597 
ಸಾದರದಿ ತನ್ನಂಘಫ್ರಕಮಲವ ನಂಬಿ ತುತಿಸುವರ 

ಕಾದುಕೊಂಡಿಹ ಪರಮಕರುಣಾಮಹೋದಧಿಯು ತನ್ನವರು ಮಾಡಿದಪ 
ರಾಧಗಳ ನೋಡದಲೇ ಸಲಹುವ ಸರ್ವಕಾಮದನು ॥ 56 ॥ 


ಹರಿಗೆ ವೃಥ, ಮೋದ, ಗೆಲವು, ಸೋಲು ಮೊದಲಾದ ದೋಷಗಳು ಥಾ 
ಇಲ್ಲ. ಶ್ರೀಹರಿಯು ಜ್ಞಾನಮಯ. ಭಕ್ತಿಯಿಂದ ತನ್ನ ಪಾದಕಮಲವನ್ನು ನಂಬಿ 
ತಿಸುವವರನ್ನು ಶ್ರೀಹರಿಯು ಸದಾ ಕಾಯ್ದುಕೊಂಡಿರುವನು 
ಪರಮಕರುಣಾಸಾಗರ. ತನ್ನ ಭಕ್ತರು ಮಾಡುವ ಅಪರಾಧಗಳನ್ನು ಮನ್ನಿಸಿ 


ಮೀನ ಕೂರ್ಮ ವರಾಹ ನರಪಂಚಾನನಾತುಳ ಶೌರ್ಯ ವಾ 
ರೇಣುಕಾತ್ನ್ಸಜ ರಾವಣಾ ರಿನಿಶಾಚರಧ್ವಂಸಿ 
ಗೆ 


ಧೇನುಕಾಸುರ ಮಥನ ತ್ರಿಪುರವ ಹಾನಿಗೈಸಿದ ನಿಪುಣ ಕಲಿಮುಖ 


ಷ 
ದಾನವರ ಸಂಹರಿಸಿ ಧರ್ಮದಿ ಕಾಯೀ ಸುಜನರನ ॥ ೩೦ ॥ 


ಕೂರ್ಮ, ವರಾಹ, ನಾರಸಿಂಹ, ವಾಮನ, ರೇಣುಕೆಯ ಪುತ್ರನಾದ 
ಸಂಹರಿಸಿದ ಶ್ರೀರಾಮ, ಧೇನುಕಾಸುರರನು 


©<) 
ಕೊಂದ ಶ್ರೀಕೃಷ್ಣ, ತ್ರಿಪು 2 ಕೊಂದ ಬುದ, ಕಲಿ ಮೊದಲಾದ ದಾನವರನು 
ಣ' ಬ = 


By Nagaraju Haveri (Pallavipriya}) www.sumadhwaseva.com Page 14 


Harikathamruthasara 


ಸಂಹರಿಸಿದ ಕಲ್ಪಿ ` ಈ ರೂಪಗಳಿಂದ ಶ್ರೀಹರಿಯು ಸಜ್ಜನರನ ಧರ್ಮದಿಂದ 


ಸಂರ ಕ್ಲಿಸಿ ರುಷ, 


ಶ್ರೀಮನೋಹರ ಶಮಲವರ್ಜಿತ ಕಾಮಿತಪ್ರದ ಕೈರವದಳ 

ಶ್ಯಾಮ ಶಬಲ ಶರಣ್ಯ ಶಾಶ್ವತ ಶರ್ಕರಾಕ್ಟಸಖಾ 

ಸಾಮಸನ್ನುತ ಸಕಲಗುಣಗಣಧಾಮ ಶ್ರೀಜಗನ್ನಾಥವಿಠಲ 

ನೀಮಹಿಯೊಳವತರಿಸಿ ಸಲಹಿದೆ ಸಕಲ ಸುಜನರನು ॥ ०.0 ॥ 

ಶ್ರೀಹರಿಯು ಲಕ್ಷೀಮನೋಹರನೂ, ಸಕಲ ದೋಷದೂರನೂ, 
ಸರ್ವಕಾಮಿತಗಳನ್ನು ನೀಡುವವನೂ, ಕನ್ನೈದಿಲೆಯ ದಳದಂತೆ ಮನೋಹರನೂ, 
ಬಗೆಬಗೆಯ ವರ್ಣಗಳಿಂದ ಕೂಡಿರುವದರಿಂದ ಶಬಲನೂ, ಭಕ್ತರಿಗೆ 
ಆಸರೆಯಾದವನೂ, ಸದಾ ಒಂದೆ ತೆರನಾಗಿ ಇರುವವನೂ, ಶರ್ಕರಾಕ್ಷರು ಎಂಬ 
ಸೂಕ್ಸ್ಮ್ಮಜ್ಞಾನಿಗಳಿಗೆ ಹಿತೈಷಿಯೂ, ಸಾಮವೇದದಿಂದಲೂ, ಸಾಮಗಳಿಂದಲೂ 
ಚೆನ್ನಾಗಿ ಸ್ತುತನಾದವನೂ, ಸಕಲಗುಣಗಣಗಳಿಗೂ ಮುಖ್ಯ ನೆಲೆಯಾದವನೂ, 
ಅಂತಹಾ ಶ್ರೀಜಗನ್ನಾಥವಿಠಶಲನಾದ ಶ್ರೀಹರಿಯು ಈ ಭೂಮಿಯಲ್ಲಿ ಅವತರಿಸಿ 


ಸಕಲ ಸಜ್ಜನರನ್ನೂ ಪಾಲಿಸಿದನು. 
ಬ = 


By Nagaraju Haveri (Pallavipriya}) www.sumadhwaseva.com Page 15 


